ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


+ 675 

: ಶ್ರೀಎಸ್‌.ಎಲ್‌ ಭೋಜೀಗೌಡ (ಶಿಕ್ಷಕರ ಕೇತು 
12.03.2020 

: ಮುಖ್ಯಮಂತ್ರಿ. 


ಪ್ರಶ್ನೆ 


/ಅ) ಕಂಪ್ಯೂಟರ್‌ 
ಪರೀಕ್ಷೆಯನ್ನು ಸರ್ಕಾರಿ 
ಕಡ್ಡಾಯಗೊಳಿಸಿರುವುದು 
ಗಮನಕ್ಕೆ ಬಂದಿದೆಯೇ; 


ಸಾಕ್ಷರತಾ 
ನೌಕರರಿಗೆ 
ಸರ್ಕಾರದ 


ಹೌದು. 


ಆ) ಬಂದಿದ್ದಲ್ಲಿ, ಯಾವಾಗಿನಿಂದ 
ಕಡ್ಡಾಯಗೊಳಿಸಲಾಯಿತು 
(ಸಂಬಂಧಿಸಿದ ಎಲ್ಲಾ ಆದೇಶಗಳನ್ನು 
ನೀಡುವುದು) ' ಇಲ್ಲಿಯವರೆವಿಗೂ 
ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ನೌಕರರ 
ಸಂಖ್ಯೆ ಎಷ್ಟು ; 

(ಇಲಾಖಾವಾರು ವಿವರ ನೀಡುವುದು) 


ಕರ್ನಾಟಿಕ ಸಿವಿಲ್‌ ಸೇವಾ (ಕಂಪ್ಯೂಟರ್‌ ಸಾಕ್ಷರತಾ 
ಪರೀಕ್ಲೆ) ನಿಯಮಗಳು, 2012ಅನ್ನು ಅಧಿಸೂಚನೆ ಸಂಖ್ಯೆ 
ಸಿಆಸುಇ 43 ಸೇವನೆ 2008 ದಿನಾಂಕ: 07.03.2012 ರನ್ನಯ 
ಜಾರಿಗೆ ತರಲಾಗಿದೆ. ಸದರಿ ಅಧಿಸೂಚನೆಯು ದಿನಾಂಕ: 
22.03.2012ರ ಅಧಿಕೃತ ರಾಜ್ಯಪತ್ರದಲ್ಲಿ 
ಪ್ರಕಟಿಗೊಂಡಿರುತ್ತದೆ. ಕಂಪ್ಯೂಟಿರ್‌ ಸಾಕ್ಷರತಾ ಪರೀಕ್ಷಾ 
ನಿಯಮಗಳಿಗೆ ಸಂಬಂಧಿಸಿದ ಅಧಿಸೂಚನೆ/ಆದೇಶ/ 
ಸುತ್ತೋಲೆಗಳ ಪ್ರತಿಯನ್ನು ಅನುಬಂಧ 1 ರಿಂದ 9 ರಲ್ಲಿ 
ಒದಗಿಸಲಾಗಿದೆ. 


ಕಂಪ್ಯೂಟರ್‌ ಸಾಕ್ಷರತಾ ಪರೀಕ್ಷೆಯನ್ನು ತೆಗೆದುಕೊಳ್ಳಲು 
ಮೊದಲಿಗೆ ಸಂಬಂಧಿಸಿದ ವೆಬ್‌ಸೈಟ್‌ನಲ್ಲಿ ನೋಂದಣಿ 
ಮಾಡಬೇಕಾಗಿರುತ್ತದೆ. ನೋಂದಣಿ ಮಾಡುವ ಸಂದರ್ಭದಲ್ಲಿ 
ನೌಕರರ ಕೆ.ಜಿ.ಐ.ಡಿ. ಸಂಖ್ಯ ಹಾಗೂ ಜನ್ಮದಿನಾಂಕವನ್ನು 
ದಾಖಲಿಸಲು ಮಾತ್ರ ಆಸ್ಪದ ಕಲ್ಪಿಸಲಾಗಿದೆ. ಇಲಾಖೆಯ 
ವಿವರ ದಾಖಲಿಸಲಾಗುವುದಿಲ್ಲ. 


ಮೌಕರರಿಗೆ 
ಆದೇಶದಂತೆ 
ನೀಡಲಾಗಿದೆಯೇ; 
ಯಾವ ಲೆಕ್ಕ ಶೀರ್ಷಿಕೆಯಲ್ಲಿ 
ಅನುದಾನವನ್ನು ಒದಗಿಸಲಾಗಿದೆ 
ಹಾಗೂ ಪ್ರೋತ್ಸಾಹಧನ ನೀಡಿರುವ 
ನೌಕರರ ಸಂಖ್ಯೆ ಎಷ್ಟು ; 


ಇ) ಉತ್ತೀರ್ಣರಾದ 
ಸರ್ಕಾರದ 


ಪ್ರೋತ್ಸಾಹಧನ 


ಈ) ನೀಡದಿದ್ದಲ್ಲಿ, ಕಾರಣ ಏನು ; 
ಪ್ರೋತ್ಸಾಹ ಧನ ನೀಡಲು 
ಸರ್ಕಾರದಿಂದ ಯಾವ ಕ್ರಮ 
ಕೈಗೊಳ್ಳಲಾಗುವುದು ? 


ಇಲ್ಲ. 


ವೇತನ ಪಡೆಯುವ ಲೆಕ್ಕ 
expenses” ಉಪ 


ಸರ್ಕಾರಿ ನೌಕರರು 
ಶೀರ್ಷಿಕೆಯಡಿ “subsidiary 
ಲೆಕ್ಕಶೀರ್ಷಿಕೆಯಡಿ ಪ್ರೋತ್ಸಾಹಧನವನ್ನು 
ಭರಿಸಬಹುದೆಂದು ಆರ್ಥಿಕ ಇಲಾಖೆಯಿಂದ ಸೂಚನೆ 
ಪಡೆಯಲಾಗಿದೆ. ಆದರೆ, ಪುಸ್ತುತ ಕಂಪ್ಯೂಟರ್‌ ಸಾಕ್ಷರತಾ 
ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಸರ್ಕಾರಿ ನೌಕರರಿಗೆ ಅಧಿಕೃತ 
ಡಿಜಿಟಲ್‌ ಪ್ರಮಾಣ ಪತ್ರ ಎವೀಡುವ ವಿಷಯವು 
ಪರಿಶೀಲನೆಯಲ್ಲಿದ್ದು, ಈ ವಿಷಯವು ಇತ್ಯರ್ಥವಾದ 
ನಂತರ ರೂ.5,000/-ಗಳ ಪ್ರೋತ್ಸಾಹ ಧನವನ್ನು ಪಾವತಿ 
ಮಾಡಲು ಕ್ರಮ ಕೈಗೊಳ್ಳಲಾಗುವುದು. 


ಸಂಖ್ಯೆ: ಸಿಆಸುಇ 19 ಸೇವನೆ 2020 


(ಬಿ. ಎಸ್‌. ನಾನ ಸ 


ಮುಖ್ಯಮಂತಿ. 


ಕರ್ನಾಟಕ ಸರ್ಕಾರ 


ಸಂಖ್ಯೆ: ಸಿಆಸುಬ 43 ಸೇವನೆ 2008 ಕರ್ನಾಟಿಕ ಸರ್ಕಾರದ ಸಚಿವಾಲಯ, 
ವಿಧಾನ ಸೌಧ, 
ಬೆಂಗಳೂರು, ದಿನಾಂಕ:07.03.2012. 


ಅಧಿಸೂಚನೆ 


ಕರ್ನಾಟಿಕ ಸಿವಿಲ್‌ ಸೇವಾ (ಕಂಪ್ಯೂಟರ್‌ ಸಾಕ್ಟರತಾ ಪರೀಕ್ಸೆ ನಿಯಮಗಳು, 
2009ರ ಕರಡನ್ನು ಕರ್ನಾಟಿಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 (1990ರ 
ಕರ್ನಾಟಿಕ ಅಧಿನಿಯಮ 14)ರ 3ನೇ ಪ್ರಕರಣದ 2(ಎ) ಉಪ ಪ್ರಕರಣವನ್ನು ಪ್ರಕರಣ 
8ರೊಂದಿಗೆ ಓದಿಕೊಂಡು ಅದರಲ್ಲಿ ಅಗತ್ಯಪಡಿಸಲಾದಂತೆ ದಿನಾಂಕ 13.1.2009ರ 
ಕರ್ನಾಟಿಕ ರಾಜ್ಯ ಪತ್ರದ ವಿಶೇಷ ಸಂಚಿಕೆಯ ಭಾಗ-1V-ಸಿರಲ್ಲಿ ಅಧಿಸೂಚನೆ ಸಂಖ್ಯೆ: 
ಡಿಪಿಎಆರ್‌ 43 ಎಸ್‌ಸಿಆರ್‌ 2008, ದಿನಾಂಕ 13.1.2009ರಲ್ಲಿ ಪ್ರಕಟಿಸಿ, ಅದರಿಂದ 
ಬಾಧಿತರಾಗಬಹುಬಾದಂತಹ ಎಲ್ಲ ವ್ಯಕ್ತಿಗಳಿಂದ ಅಧಿಕೃತ ರಾಜ್ಯಪತ್ರದಲ್ಲಿ ಆ ಕರಡು 
ನಿಯಮಗಳು ಪ್ರಕಟಿವಾದ ದಿನಾಂಕದಿಂದ 15 ದಿನಗಳ ಒಳಗಾಗಿ ಆಕ್ಟೇಪಣೆ ಮತ್ತು 
ಸಲಹೆಗಳನ್ನು ಆಹ್ವಾನಿಸಲಾಗಿತ್ತು; 


ಸದರಿ ರಾಜ್ಯಪತ್ರವನ್ನು ದಿನಾಂಕ 13.1.2009ರಂದು ಸಾರ್ವಜನಿಕರಿಗೆ 
ದೊರೆಯುವಂತೆ ಮಾಡಲಾಗಿದ್ದುದರಿಂದ; 


ಮತ್ತು, ಸದರಿ ಕರಡಿನ ಬಗ್ಗೆ ಆಕ್ಟೇಪಣೆ/ಸಲಹೆಗಳು ಸ್ವೀಕೃತವಾಗಿದ್ದು 
ಅವುಗಳನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿರುವುದರಿಂದ; 


ಈಗ ಕರ್ನಾಟಿಕ ರಾಜ್ಯ ಸಿವಿಲ್‌ ಸೇವೆಗಳ ಅಧಿನಿಯಮ, 1978 (1990ರ 
ಕರ್ನಾಟಿಕ ಅಧಿನಿಯಮ, 14)ರ 3ನೇ ಪ್ರಕರಣದ (1)ನೇ ಉಪ ಪ್ರಕರಣವನ್ನು 8ನೇ 
ಪ್ರಕರಣದೊಂದಿಗೆ ಓದಿಕೊಂಡಂತೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ನಿಯಮಗಳನ್ನು ರಚಿಸುತ್ತದೆ, ಎಂದರೆ :- 


ನಿಯಮಗಳು 


1. ಶೀರ್ಷಿಕೆ, ಪಾರಂಭ್‌ ಮತು ಅನ್ಹಯ :- (1) ಈ ನಿಯಮಗಳನ್ನು 


ಕರ್ನಾಟಿಕ ಸಿವಿಲ್‌ ಸೇವಾ (ಕಂಪ್ಯೂಟರ್‌ ಸಾಕ್ಸ್‌ರತಾ ಪರೀಕ ನಿಯಮಗಳು, 2012 
ಎಂದು ಕರೆಯತಕ್ಕದ್ದು. k 


(2) ಇವು, ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ 
ಬರತಕ್ಕದ್ದು. 
[5] 

-2 


[39] 


4) ವಾಹನ ಚಾಲಕರು. ಪ್ರಾಥಮಿಕ ಶಾಲಾ ಶಿಕ್ಸಕರು, ಪೊಲೀಸ್‌ 
ಕಾನ್ಸ್‌ ಟೇಬಲ್‌ಗಳು, ನರ್ಸ್‌ಗಳು, ರೇಷ್ಮ ಪ್ರದರ್ಶಕರು, ಅರಣ್ಯ ರಕ್ಸಕರು, ಅಬಕಾರಿ 
ರಕ್ಷಕರು, ಆರೋಗ್ಯ ಕಾರ್ಯಕರ್ತರು, ಅರಣ್ಯ ವೀಕ್ಸಕರು, ಬೇಲಿಫ್‌್‌ ಮತ್ತು ಪ್ರೊಸಸ್‌ 
ನತರ ಭತ್ತು ಡಿ ಗುಂಪಿನ ಹುದ್ಧೆಗಳು ದ ಹುದ್ದೆಗಳಿಗೆ ಆಯ್ಕೆಗೊಳ್ಳುವ 
ಅಥವಾ ಈ ಹುದ್ಧೆಗಳನ್ನು ಹೊಂದಿರುವ ವ್ಯಕ್ತಿಗಳಿಗೆ ಹಾಗೂ "ಕಾಲಕಾಲಕ್ಕೆ ಸರ್ಕಾರವು 
ಅಧಿಸೂಚಿಸಬಹುದಾದ ಇತರ ಹುದ್ದೆಗಳಿಗೆ ಈ ನಿಯಮಗಳು ಅನ್ಮಯವಾಗತಕ್ಕದ್ದಲ್ಲ. 


2. ನೇರ ನೇಮಕಾತಿಗೆ ಆಯ್ದೆ ಪ್ರಕಿಯೆ:- ಕರ್ನಾಟಿಕ ಸಿವಿಲ್‌ ಸೇವಾ (ಸಾಮಾನ್ಯ 
ನೇಮಕಾತಿ) ನಿಯಮಗಳು, 1977 ಅಥವಾ ಕರ್ನಾಟಿಕ ರಾಜ್ಯ ಸಿವಿಲ್‌ ಸೇವಾ 
ಅಧಿನಿಯಮ, 1978 (1990ರ ಕರ್ನಾಟಿಕ ಅಧಿನಿಯಮ 14)ರಡಿಯಲ್ಲಿ ಯಾವುದೇ ಸೇವೆ 
ಅಥವಾ ಹುದ್ದೆಗೆ ಸಂಬಂಧಿಸಿದಂತೆ ವಿಶೇಷವಾಗಿ ರಚಿಸಿರುವ ಅಥವಾ ರಚಿಸಲಾಗಿದೆ 
ಎಂದು ಭಾವಿಸಲಾದ, ನೇಮಕಾತಿ ನಿಯಮಗಳಲ್ಲಿ ಏನೇ ಒಳಗೊಂಡಿದ್ದರೂ ಯಾವುದೇ 
ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಯು, ನಿಯಮ 1ರ ಉಪನಿಯಮ (3)ರಲ್ಲಿ 
ನಿರ್ದಿಷ್ಟಪಡಿಸಿರುವ ಹುದ್ದೆಗಳನ್ನು ಹೊರತುಪಡಿಸಿ, ಸರ್ಕಾರವು ನಿಗದಿಪಡಿಸಿರುವ 
ಕೆಂಪ್ಯೂಟರ್‌ ಸಾಕ್ಸರತಾ ಪರೀಕ್ಷೆಯನ್ನು ಶೇಕಡ 60 ಅಂಕಗಳಿಗೆ ಕಡಿಮೆ ಇಲ್ಲದಂತೆ 
ಪಡೆದು ಆಯ್ಕೆಯಾದ id ತಿಂಗಳೊಳಗೆ ಪಾಸು ಮಾಡದಿದ್ದಲ್ಲಿ, ಅಂತಹ 
ಅಭ್ಯರ್ಥಿಯನ್ನು ನೇಮಕ ಮಾಡತಕ್ಕದ್ದಲ್ಲ. ಅಂತಹ ಪರೀಕ್ಸ್‌ಯನ್ನು ಸರ್ಕಾರ ಅಥವಾ 
ಅದು ಅನುಮೋದಿಸಿದ ಏಜೆನ್ಸಿಯು ನಡೆಸತಕ್ಕದ್ದು 


3. ಸೇವೆಯಲ್ಲರುವ ಅಭ್ಯರ್ಥಿಗಳಗೆ ಅನ್ವಯಿಸುವುದು :- ಪ್ರತಿಯೊಬ್ಬ ಸರ್ಕಾರಿ 
ನೌಕರನು, ನಿಯಮ 1ರ ಉಪ ನಿಯಮ (3)ರಲ್ಲಿ ನಿರ್ದಿಷ್ಟಪಡಿಸಿರುವ 
ಹುದೆಗಳಲ್ಲಿರುವವರನ್ನು ಹೊರತುಪಡಿಸಿ, ಕಂಪ್ಯೂಟಿರ್‌ ಸಾಕ್ಟರತಾ ಪರೀಕ್ಸೆಗೆ ಹಾಜರಾಗಿ 
ಶೇಕಡ 35ಕ್ಕಿಂತ ಕಡಿಮೆ ಇಲ್ಲದಂತೆ ಅಂಕಗಳನ್ನು ಗಳಿಸಿ ie ಕ. ಕಡ್ಡಾಯ 
ಮಾಡತಳದ್ದು. ಈ ಪರೀಕ್ಟೆಯನ್ನು ಸರ್ಕಾರ ಅಥವಾ ಅದು ಅನುಮೋದಿಸಿದ 
ಏಜೆನ್ಸಿಯು ನಡೆಸತಕ್ಕದ್ದು. ಹನಾನ್‌ ಸರ್ಕಾರಿ ನೌಕರನು, ಈ ನಿಯಮಗಳ ಪ್ರಾರಂಭದ 
ಡಿನಾಂಕದಿಂದ ಮೂರು ವರ್ಷಗಳ ಅವಧಿಯೊಳಗೆ ಪರೀಕ್ಸೆಯಲ್ಲಿ ಉತ್ಲೀರ್ಣನಾಗದೇ 
ಇದ್ದಲ್ಲಿ ಮುಂಬಡ್ತಿಗೆ ಅರ್ಹನಾಗತಕ್ಕದ್ದಲ್ಲ. ಯಾವುದೇ "ಸಾಕಿ ನೌಕರನು, ಈ 
ನಿಯಮಗಳ ಪ್ರಾರಂಭದ ದಿನಾಂಕದಿಂದ ನಾಲ್ಕು ವರ್ಷಗಳ ಅವಧಿಯೊಳಗೆ 
ಪರೀಕ್ಟೆಯಲ್ಲಿ ಉತ್ತಿ €ರ೯ನಾಗದೇ ಇದ್ಭಲ್ಲಿ ವಾರ್ಷಿಕ ವೇತನ ಬಡ್ತಿ ಗಳಿಸಲು 


ಪರಂತು, ಈ ಉಪ-ನಿಯಮದಲ್ಲಿರುವುದಾವುದೂ, ಈ ನಿಯಮಗಳ ಪ್ರಾರಂಭದ 

ದಿನಾಂಕದಂದು 50 ವರ್ಷಗಳ ವಯಸ್ಸಾಗಿರುವ ಸರ್ಕಾರಿ ನೌಕರರಿಗೆ 
ಅನ್ವಯವಾಗತಕ್ಕದ್ಧ ಲ 
ಎಣ 

-3 


[8% 


(2) ಯಾವುದೇ ವಾಹನ ಚಾಲಕ ಅಥವಾ ಡಿ ಸಮೂಹದ ನೌಕರನು, ಈ 
ನಿಯಮಗಳ ಪ್ರಾರಂಭದ ದಿನಾಂಕದಿಂದ ಮೂರು ವರ್ಷಗಳ ಅವಧಿಯೊಳಗೆ 
ಕಂಪ್ಯೂಟರ್‌ ಸಾಕ್ಸರತಾ ಪರೀಕ್ಸೆಯಲ್ಲಿ ಉತ್ತೀರ್ಣನಾಗದ ಹೊರತು, ಕರಿಯ 
ಸಹಾಯಕ/ದ್ವಿತೀಯ ದರ್ಜೆ ಸಹಾಯಕ ಅಥವಾ ಸಮಾನ ಅಥವಾ ಉನ್ನತ ಹುದ್ದೆಯ 
ವೃಂದಕ್ಕೆ ವರ್ಗಾವಣೆಗೆ ಅಥವಾ ಮುಂಬಡ್ತಿಗೆ ಅರ್ಹನಾಗತಕ್ಕದ್ಧಲ್ಲ. 


(3) ಕಂಪ್ಯೂಟರ್‌ ಸಾಕ್ಸರತಾ ಪರೀಕ್ಸೆಯಲ್ಲಿ ಉತ್ತೀರ್ಣರಾಗುವಂಥ 50 ವರ್ಷ 
ವಯಸ್ಸು ದಾಟಿದ ಸರ್ಕಾರಿ ನೌಕರರನ್ನೂ ಒಳಗೊಂಡಂತೆ ಸೇವಾನಿರತ ನೌಕರರು 
ಸರ್ಕಾರವು ಅಥವಾ ಸರ್ಕಾರದಿಂದ ಅನುಮೋದಿತ ಏಜೆನ್ಸಿಯು ನೀಡುವ ಪ್ರಮಾಣ 
ಪತ್ರವನ್ನು ಹಾಜರುಪಡಿಸುವುದಕ್ಕೆ ಒಳಪಟ್ಟು ಅವರುಗಳಿಗೆ ರೂ. 5,000/-ಗಳ (ಐದು 
ಸಾವಿರ ರೂಪಾಯಿಗಳು) ಪ್ರೋತ್ಸಾಹ ಧನವನ್ನು ಸಂದಾಯ ಮಾಡತಕ್ಕದ್ದು. 


4. ಯಾವುದೇ ವ್ಯಕ್ತಿಯು ನೇರ ನೇಮಕಾತಿ ಸಮಯದಲ್ಲಾಗಲೀ ಅಥವಾ 
ಸೇವಾನಿರತ ಅಭ್ಯರ್ಥಿಯಾಗಿ ಆಗಲೀ ಕಂಪ್ಯೂಟರ್‌ ಸಾಕ್ಟರತಾ ಪರೀಕ್ಟೆಯಲ್ಲಿ ಒಂದು ಸಲ 
ಉತ್ತೀರ್ಣನಾದಲ್ಲಿ, ಈ ನಿಯಮದಡಿ ಯಾವುದೇ ಉದ್ದೇಶಕ್ಕಾಗಿ ಮತ್ತೊಮ್ಮೆ ಇದೇ 
ಪರೀಕ್ಸೆಯಲ್ಲಿ ಉತ್ತೀರ್ಣನಾಗುವ ಅವಶ್ಯಕತೆಯಿಲ್ಲ. 


5. ಕಂಪ್ಯೂಟರ್‌ ಸಾಕ್ಷರತಾ ಪರೀಕ್ಷೆಗೆ ಪಠ್ಯಕ್ರಮ:- ಕಂಪ್ಯೂಟರ್‌ ಸಾಕ್ಟರತಾ 
ಪರೀಕ್ಸೆಗೆ ಪಠ್ಯಕ್ರಮವು, ಸರ್ಕಾರವು ಅಧಿಸೂಚಿಸಬಹುದಾದಂಥ ಸಂಖ್ಯೆಯ ಪತ್ರಿಕೆಗಳು, 
ಅಂತಹಾ ಪರೀಕ್ಸೆ ಪತ್ರಿಕೆಗೆ ಅವಧಿ, ಗರಿಷ್ಠ ಅಂಕಗಳನ್ನು ಒಳಗೊಂಡಿರತಕ್ಕದ್ದು. 
ಪಠ್ಯಕ್ರಮವನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪ್ರಕಟಿಸತಕ್ಕದ್ದು. 


ಕರ್ನಾಟಿಕ ಸರ್ಕಾರದ ರಾಜ್ಯಪಾಲರ ಆದೇಶಾನುಸಾರ 
ಮತ್ತು ಅವರ ಹೆಸರಿನಲ್ಲಿ, 


| 
sain Wp 
(ದೇವರಾಜು) 9 


ಸರ್ಕಾರದ ಉಪ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, 
$್ರ್‌- (ಸೇವಾ ನಿಯಮಗಳು). 


ಇವರಿಗೆ: 

ಸಂಕಲನಕಾರರು, ಕರ್ನಾಟಿಕ ರಾಜ್ಯಪತ್ರ, ಇದನ್ನು ಮುಂದಿನ ರಾಜ್ಯಪತ್ರದ ವಿಶೇಷ 
ಸಂಚಿಕೆಯಲ್ಲಿ ಪ್ರಕಟಿಸಿ, ಅದರ 1000 ಪ್ರತಿಗಳನ್ನು ಸಿಆಸುಇ (ಸೇವಾ ನಿಯಮಗಳು-ಬಿ) 
ಶಾಖೆಗೆ ಕಳುಹಿಸತಕ್ಕದ್ದು. 


[Cal 


ತಿ: 

1) ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು. 

2) ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು 

3) ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಅಧಿಕಾರಿ. 
4) ಸರ್ಕಾರದ ಎಲ್ಲಾ ಪ್ರಧಾನ ಕಾರ್ಯದರ್ಶಿಗಳು / ಕಾರ್ಯದರ್ಶಿಗಳು. 
5) ಮುಖ್ಯಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ. 

6) ಎಲ್ಲಾ ಇಲಾಖಾ ಮುಖ್ಯಸ್ಥರು. 

7) ಎಲ್ಲಾ ವಿಭಾಗಾಧಿಕಾರಿಗಳು. 

8) ಎಲ್ಲಾ ಉಪ ಜಿಲ್ಲಾಧಿಕಾರಿಗಳು/ಜಿಲ್ಲಾ ಪಂಚಾಯತ್‌ನ 
ಕಾರ್ಯನಿರ್ವಹಣಾಧಿಕಾರಿಗಳು 

9) *ಕಾರ್ಯದರ್ಶಿ, ಕರ್ನಾಟಕ ವಿಧಾನ ಸಭೆ/ಪರಿಷತ್ತು, ಬೆಂಗಳೂರು. 
10)*ಕಾಂರ್ಯದರ್ಶಿ, ಕರ್ನಾಟಿಕ ಲೋಕಸೇವಾ ಆಯೋಗ, ಉದ್ಯೋಗಸೌಧ, 
ಬೆಂಗಳೂರು. 

11)*ರಿಜಿಸ್ಟಾರ್‌ ಜನರಲ್‌, ಕರ್ನಾಟಿಕ ಉಚ್ಚ ನ್ಯಾಯಾಲಯ, ಬೆಂಗಳೂರು. 
12)*ರಿಜಿಸ್ಟ್ರಾರ್‌, ಕರ್ನಾಟಿಕ ಲೋಕಾಯುಕ್ತ, ಬೆಂಗಳೂರು. 
13)*ರಿಜಿಸ್ಟ್ರಾರ್‌, ಕರ್ನಾಟಿಕ ಆಡಳಿತ ನ್ಯಾಯಮಂಡಳಿ, ಬೆಂಗಳೂರು. 
14)ವಾರಪತ್ರ / ಶಾಖಾ ರಕ್ಷಾ ಕಡತ. 


(೬ ಮುಖ ಪತ್ರದೊಡನೆ) 


ದನು ಬಂಧ -ಪಿ 


GOVERNMENT OF KARNATAKA 


No. DPAR 43 SCR 2008 Karnataka Government Secretariat, 
Vidhana Soudha, 
Bangalore. Date:18.12.2012 


NOTIFICATION 
In exercise‘of the powers conferred by rule-5 of the Karnataka Civil 


Services (Computer Literacy Test) Rules, 2012, the Government of Karnataka 
hereby notifies the Syllabus, Number of papers, duration and maximum marks 
of the Computer Literacy test for the purpose of the said rule which shall be as 


specified in the Schedule below, namely:- 


SEU 


SYLLABUS FOR COMPUTER LITERACY TEST 


(Maximum Marks- 80) 
Time- 90 Minutes 


1. “Introduction to Computer:- (5 Marks) 
(a) What is Computer 
(b)-Broad Categories of Computers 
(c) Language of Computer 
(d) Basic applications of Computer 
(e) Components of Computer 
- Central Processing Unit (CPU) 
-  Inputand Output devices 
- Computer memory 
- Concept of hardware and software 
(f) Representation of data concepts of data processing 
- Definition of data 
- Basic data types 
- Storage of data as files 


2. Introduction to Windows and Windows concepts:- 
(a) What is an Opérating System and basics of Window 
(b) The user interface 


pS 


2 


Using mouse and moving Icons on the 
screen - 
- The My Computer Icon 
- The Recycle Bin 
- Status bar, Start and Menu 
Running an application 
- Windows Explorer Viewing of File, Folders 
and Directories 
- Creating and Renaming files and folders 
- Opening and closing different Windows. 
(c) Windows setting 
> Control Panels 
- Wall paper and Screen Savers 
- Setting the date and sound 
- Concept of menu using help 
(d) Advanced Windows 
~ Using right button of the mouse 
> Creating short cuts 
- Basics of window setup 
- Notepad 
> Window Accessories 
- Cut, copy & paste 


3. WORD PROCESSING IN ENGLISH : MS WORD:- 
(Maximum 20 Marks) 
(a) Word Processing Basic 
- An introduction to MS WORD 
-  OpeningMS WORD package 
- . The Menu Bar 
- Using the Help 
- Using Icons below menu bar 
(b) Opening and Closing Documents 
- Opening Documents — Save and Save As 
- Pagesetup 
- Printing Documents 
-  Display/Hiding of paragraph marks and 
inter word space 
(©) Moving around in a document 
> Scrolling the document Scrolling by 
link/paragraph 
- Fast scrolling and moving pages 
(d) Using a Document/Help Wizard 


ಸ 


[09 


(e) Text creation and manipulation 
- Paragraph and Tab setting 
-.  Textselection. 
- Cut, Copy and Paste 
-  Fontand size selection 
- Bold, Italic and Underline 
- Alignment of text center, Left, Right and 
Justify 
() Formatting text: 
- Changing font, size and color 
- Paragraph indenting 
- Bullets and numbering 
- UseofTaband Tab setting 
Changing Case 
(8) Hindling multiple documents 
- Opening and closing multiple documents 
- , Cut, Copy and paste across the documents 
- Saving of clip boards 
(h) Table Manipulation: 
- Concept of Table - Rows, Columns and cells 
-.  Drawtable 
- Changing cell width and height 
- Alignment of text in.cell 
- Copying of cell 
- Delete/inserting of row or columns 
- Borders of table 


(1) Printing 
- Printing 
- Print Preview 
- Printselected page 
-.  Mailmerge 


4. SPREAD SHEET - MS EXCEL :- (Maximum 20 Marks) 


(a) Elements of Electronics Spread Sheet-MS EXCEL 
- Application / usage of Spread sheet 
> Opening of MS Excel 
- The Menubar 
- Work Book and sheets 
- Creation of cells and addressing 
- Cell inputting 
- Edit features 


4--- 


(b) Manipulation of cells 
- Enter text, numbers and dates 
- Insertion of cells, rows and columns 
- F ormatting of cells, rows and columns 
Creation of tables 
> Cell height and widths 
- Copying and moving cells 
(c) Use of formulas 
- . Usage of basic formulas 
- Functions —F inancial, Statistical, Date & 
Time, Math & Trg and Logical 
(d) Data Manipulation:- 
- Sorting 
- Filter 
°~ Subtotal 
(e) Window 
- Freeze pans 
- Split 


What is chart and its Usage: ass 3 

- Different types of chart-Column, Bar, Line, 
Pie etc. 

- Creation of chart 
- Customization 

(8) Spread sheet for smal] accounting 

4 ~ Maintaining invoices/budget 

> Totaling of Various transactions 
- Maintaining daily and monthly sales report 
-. Preparing monthly salary bills 
- Preparing Statistical reports with charts 


. Computer Communication and Internet:- (Maximum 10 Marks) 


(a) Basic computer networks 
- LAN 
- Internet 
- WAN 
(b) Internet 
- Concept of Internet 
-- Application Internet 
(c) Service on Internet 
- WWWandweb sites 
~. Communication on Internet 


5... 


Hide pe 


PM 


(c) Web browsing software 


Internet Explorer 
Netscape Communicator 


(d) Surfing the Internet 


Giving URL address 

Search 

Moving around web-site 

Printing or saving portion of web pages 
Down loading 


(e) Chatting on Internet 


E-Mail:- 


(Maximum 10 Marks) 


(a) Basic of electronic mail 


What is an electronic mail 
E-mail addressing 
Mailbox - inbox and outbox 


(b) Using E-Mails 


Viewing 

Sending 

Saving 

Sending same and mail to various users 


(c) Document handling 


6. Power Point:- 


(a) Basics 


Sending soft copy as attachment 
Enclosures to E-mail 
Send portion of document as E-mail 


(Maximum 5 Marks) 


Difference between Document and - 
Presentation 

Using Power Point 

Opening Power Point Presentation 
Using Wizard for creating presentation 


(b) Creation of Presentation 


Title 

Text creation 

Font and sizes 
Bullet and indenting 
Moving to next slide 


6--- 


(c) Preparation of slides 
- Selection type of slides k 
- Importing text from documents 
- Moving to next slide 
-  Theslide Manager 
(d) Providing aesthetics . 
- Slide Design 
- Background and text colors 
- Marking your own slide format. 
- Footnotes and slide numbering 
(e) Slide manipulation and slide show 
(f) Presentation of slides 
- Using slide show 
- Printing the slides and Handouts 
- Slide sorter 
- Title sorter 


7. Knowledge of Kannada Nudi Software in,- 


(a) Word Processing; 

(b) Spread Sheet; 

(c) Power Point Presentation; and 
(d) Internet and Communication. 


H. PATTERN OF TESTING :- 


(1) The test shall be online, multiple choice type. 
(2) Total questions shall be 80, carrying 1 marks each 
' (3) Indicative allocation of 80 marks based on syllabus is as follows:- 
(a) Computer fundamentals - 
and Windows - — Maximum 5 marks. 
(b) Word Processing- MS Word y 
— Maximum 20 marks. 
(c) Spreadsheet “MS Excel — Maximum 20 marks 
(d) Computer Communications, 


Internet and e-mail — Maximum 20 marks. 
(e) Nudi Kannada software 
Knowledge in Word 
Processing — Maximum 10 marks. 
(£) Power Point — Maximum 5 marks. 


ಸ 


(Maximum 10 Marks) 


pepe 


NINER oo ices DANE 


[Nee 


~~ 


Ill NUMBER OF PAPERS:- 


(1) There shall be one paper combining both theory and practical 
configuration questions. 

(2) The question paper shall be in both English & Kannada. 
Candidates can opt any one of the languages.” 


By Order and in the name of the 
Governor of Karnataka. 


i 
ತ 


" Dr.MANGALA.G.S) 5 © — 
Under Secretary to Government, 
Department of Personnel and 
Administrative Reforms 
"W (Service Rules-1). 


To: The compiler, Karnataka Gazette for publication in the special issue of 
the Official Gazette and to supply. 1008copies tothe DPAR..(Service Rules-B) 
section immediately 


Copy to:- 


1) The Accountant General, Karnataka, Bangalore 

2) The Chief Secretary to Government. 

3) The Additional Chief Secretaries to Government. 

4) The Additional Chief Secretary to Government and Development 

Commissioner. 

5) All Principal Secretaries : Secretaries to Government. 

6) All Regional Commissioners. 

7) The Accountant General, Karnataka Bangalore. 

' 8) All Heads of Departments. | - 

9) All Deputy Commissioners/Chief Executive Officers of Zilla Panchayats. 
10) *The Secretary, Karnataka Legislative Assembly/Council, Bangalore. 
11) *The Secretary, Karnataka Public Service Commission, Udyoga Soudha, 

Bangalore. 
12) *The Registrar General, High Court of Karnataka, Bangalore. 
13) *The Registrar, Karnataka Lokayukta, Bangalore. 
14) *The Registrar, Karnataka Administrative Tribunal, Indiranagar, 
Bangaore-560 038. 
15) All Sections of the Secretariat. 
16) Cabinet Section (C:343:2008, dated: 01.01.2009) 
17) Weekly Gazette. | 
18) Guard File. 
$ (* with a covering letter) 


KA / BG - GPO/ 2515 ANPP-47/ 2009 -2011 


ಅಧಿಕೃತವಾಗಿ ಪ್ರಕಟಿಸಲಾದುದು 
ವಿಶೇಷ ಪತ್ರಿಕ 


ಭಾಗ -V-A ಬೆಂಗಚೂರು, ಮಂಗಡಆವಾರ, ಅಗ್ಟ್‌ ೭, ೨೦೧೨ (ಶ್ರಾವಣ ೧೬, ಶಹ ವರ್ಷ ೧೯೩೪) ಪಂ. ೫ರ೯ 


SS 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ \ 
ಸಂಖ್ಯೆ: ಸಿಆಸುಇ 59 ಸೇವನೆ 2012, ಬೆಂಗಳೂರು, ದಿನಾಂಕ: 06.08.2012 

`ಕರ್ನಾಟಕ ಸಿವಿಲ್‌ ಸೇವಾ (ಕಂಪ್ಯೂಟರ್‌ ಸಾಕ್ಷರತಾ ಪರೀಕ್ಷ) ನಿಯಮಗಳು, 2012, ಇದನ್ನು ಮತ್ತಷ್ಟು ತಿದ್ದುಪಡಿ 
ಮಾಡುವುದಕ್ಕೆ ದಿನಾಂಕ:07.07.2012ರ ಅಧಿಸೂಚನೆ ಸಂಖ್ಯೆ: ಸಿಆಸುಇ 59 ಸೇವನೆ 2012 ರಲ್ಲಿ ಪ್ರಕಟಿಸಿರುವ ಈ ಮುಂದಿನ 
ನಿಯಮಗಳ ಕರಡನ್ನು ಅಧಿಕೃತ ರಾಜ್ಯಪತ್ರದಲ್ಲಿ ಇದರ ಪ್ರಕಟಣೆಯ ದಿನಾಂಕದಿಂದ 15 ದಿನಗಳೊಳಗಾಗಿ ಅದರಿಂದ 
ಬಾಧಿತರಾಗುವ ಸಂಭವವಿರುವ ಎಲ್ಲ ವ್ಯಕ್ತಿಗಳಿಂದ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ ದಿನಾಂಕ: 07.07.2012ರ 
ಕರ್ನಾಟಕ ರಾಜ್ಯಪತ್ರದ ಭಾಗ-೪ ಎ (ಸಂ: 462)ರಲ್ಲಿ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳ ಅಧಿನಿಯಮ, 1978 (1990ರ 
ಕರ್ನಾಟಕ ಅಧಿನಿಯಮ 14)ರ 3ನೇ ಪ್ರಕರಣದ (2) ನೇ ಉಪ ಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ 

ಪ್ರಕಟಿಸಲಾಗಿರುವುದರಿಂದ; 


ಸದರಿ ರಾಜ್ಯಪತ್ರವನ್ನು 07.07.2012 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 
ಮತ್ತು, ಸದರಿ ಕರಡಿನ ಬಗ್ಗೆ ಯಾವುದೇ ಆಕ್ಷೇಪಣೆ /ಸಲಹೆಗಳು ಸ್ವೀಕೃತವಾಗದಿರುವುದರಿಂದ; 


ಈಗ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳ ಅಧಿನಿಯಮ, 1978 (1990ರ ಕರ್ನಾಟಕ ಅಧಿನಿಯಮ, 14)ರ 8ನೇ 
ಪ್ರಕರಣದೊಂದಿಗೆ ಓದಿಕೊಂಡ 3ನೇ ಪ್ರಕರಣದ (1)ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, 
ಕರ್ನಾಟಕ ಸರ್ಕಾರವು ಈ ಮೂಲಕ ಈ ಕೆಳಕಂಡ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 


ನಿಯಮಗಳು 


1 ಶೀರ್ಷಿಕೆ ಮತ್ತು ಪ್ರಾರಂಭ: (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ಕಂಪ್ಯೂಟರ್‌ ಸಾಕ್ಷರತಾ ಪರೀಕ್ಷೆ) 


(ತಿದ್ದುಪಡಿ) ನಿಯಮಗಳು, 2012 ಎಂದು ಕರೆಯತಕ್ಕ . 


(2) ಈ ನಿಯಮಗಳು ದಿನಾಂಕ: 22.03.2012 ರಿಂದ (ಮುಖ್ಯ ನಿಯಮಗಳು ಜಾರಿಗೆ ಬಂದ ದಿನಾಂಕ) ಜಾರಿಸೆ 


ಬಂದಿವೆಯೆಂದು ಭಾವಿಸತಕ್ಕದ್ದು. . 


2. ನಿಯಮ 2ಕ್ಕೆ ತಿದ್ದುಪಡಿ: ಕರ್ನಾಟಕ ಸಿವಿಲ್‌ ಸೇವಾ (ಕಂಪ್ಯೂಟರ್‌ ಸಾಕ್ಷರತಾ ಪರೀಕ್ಷೆ) ನಿಯಮಗಳು, 2012ರ 
ನಿಯಮ 2ರ ಬದಲು ಈ ಕೆಳಕಂಡದ್ದನ್ನು ಪ್ರಕಿಸ್ನಾಪಿಸತಕ್ಷದ್ದು, ಅಂದರೆ:- 


“(2) ನೇರ ನೇಮಕಾತಿಯಾದ ಅಭ್ಯರ್ಥಿಗಳಿಗೆ ಅನ್ವಯಿಸುವಿಕೆ... 


ಕರ್ನಾಟಕ ಸಿವಿಲ್‌ ಸೇವಾ( ಸಾಮಾನ್ಯ ನೇಮಕಾತಿ) ನಿಯಮಗಳು, 1977 ಅಥವಾ ವಿಶೇಷವಾಗಿ ರಚಿಸಲಾದ 
ನೇಮಕಾತಿ ನಿಯಮಗಳು ಅಥವಾ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 (1990ರ ಕರ್ನಾಟಕ ಅಧಿನಿಯಮ 
14) ರಡಿಯಲ್ಲಿ ಯಾವುದೇ ಸೇವೆ ಅಥವಾ ಹುದ್ದೆಗೆ ಸಂಬಂಧಿಸಿದಂತೆ ರಚಿಸಲಾದ ನಿಯಮಗಲಲ್ಲಿ: ಏನೇ ಒಳಗೊಂಡಿದ್ದರೂ, 
ಈ ನಿಯಮಗಳ ನಿಯಮ 1ರ ಉಪನಿಯಮ (3)ರಲ್ಲಿ ನಿರ್ದಿಷ್ಟಪಡಿಸಲಾಗಿರುವ ಹುದ್ದೆಗಳನ್ನು ಹೊರತುಪಡಿಸಿ, ರಾಜ್ಯ ಸಿವಿಲ್‌ 
ಸೇವೆಗಳಲ್ಲಿನ ಯಾವುದೇ "ಹುದ್ದೆಗೆ ನೇರ ನೇಮಕಾತಿಯ ಮುಖಾಂತರ ನೇಮಕಾತಿ ಹೊಂದಿದ ನೌಕರನು/ಳು ಸರ್ಕಾರ 
ನಿಗದಿಪಡಿಸಬಹುದಾದ ಕಂಪ್ಯೂಟರ್‌ ಸಾಕ್ಷರ್ಲತಾ ಪರೀಕ್ಷೆಯನ್ನು ಅವರ ಪರಿವೀಕ್ಷಣಾವಧಿಯಲ್ಲಿ ಪಾಸು ಮಾಡತಕ್ಕದ್ದು ಮತ್ತು 
ಆ ಪರೀಕ್ಷೆಯನ್ನು ಪಾಸು ಮಾಡದ ಹೊರತು ಅವರ ಪರಿವೀಕ್ಷಣಾವಧಿಯನ್ನು ಘೋಷಿಸತಕ್ಕದ್ದಲ್ಲಿ. ಈ ಪರೀಕ್ಷೆಯನ್ನು 
ಸರ್ಕಾರವು Wega LE 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಡಾ: ಮಂಗಳ ಜಿ.ಎಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, 
(ಸೇವಾ ನಿಯಮಗಳು-1). 


AN 


gr %o. KARBIL/2001/47147 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷು ರಾಜ್ಯ ಪತ್ರವ 


ಮಾನಾ ಪ್ಯಾ ಠಾ ಈವ ವರ್ಷ ರ್ಣ 
Monday, April 27, 2015 7, Shaka Varsha 1997) _ 


PERSONNEL AND ADMINI TIVE REFORMS SECRETARIAT 
$ NOTIFICATION 

No. DPAR 154 SCR 2014, Bengaluru, Dated: 27.04.2015 
Whereas the draft of the Kamataka Civil Services (Computer Literacy Test) Rules, 2012, was 
published as required by clause (a) of sub section (2) section 3 read with section 8 of the Karnataka 
State Civil Services Act, 1978 ( Karnataka Act 14 of 1990) in Notification No. DPAR 154 SCR 2014, 
dated 10th April 2015 in part IVA of the Karnataka Gazette Extra -ordinary dated: 10% April 2015 
inviting objections and Suggestions from all persons likely to pe affected thereby within fifteen days 
from the date of publication of the draft in the Official Gazette. g 

Whereas, the said Gazette was made available to the public on 10th April, 2015. 

And whereas the objections and suggestions received have been considered by the State 
Government. ' 

Now, therefore, in exercise of the powers conferred by sub-section (1) of section 3 read with 
section 8 of the Karnataka State Civil Services Act, 1978 (Karnataka Act 14 of 1990) the Government 
of Karnataka hereby makes the following rules, namely; 

RULES 

1. Title and Commencement:- (1) These rules may be called the Karnataka Civil Service 
(Computer Literacy Test) (Amendment) Rules, 2015. 

(2) They shall be deemed to have come into force with effect from 224 day of March, 2012. 

2. Amendment of Rule 2:- In the Kamataka Civil Services (Computer Literacy Test) Rules, 
2012 (hereinafter referred to as the said rules), in rule 2, for the words “ within the period of 
their probation and the period of probation shall not be declared until he or she passes the said 
test”, the words “within the period of their probation or within a period of five years from the date of 
commencement of these rules whichever is later” shall be inserted. 

3. Amendment of Rule 3:- In rule 3 of the said rules, 
(a) in sub-rule (1) ಪ 

(0) for the words “within a period of three years from the date of commencement of 
these rules”, the words “within a period of five years from the date of 
commencement of these rules” shall be substituted; 

(ii) for the words “within a period of four years from the date of commencement of 
these rules”, the words “within a period of six years from the date of 
commencement of these rules” shall be substituted. 

(b) In sub-rule (2), for the words “within a period of three years from the date of 
commencement of these rules”, the words “within a period of five years from the date 
of commencement of these rules” shall be substituted. 

By Order and in the name of the Governor of Karnataka’ 


Dr. Mangala. &.S. 
Under Secretary to Government 
Department of Personnel and 
Administrative Reforms (Service Rules-1) 


eee 
ಸರ್ಪಾಲ ಮುದ್ರಣಾಲಯ, ವಿಕಾಪ ಹೌಧ ಘಟಹ, ಬೆಂಗಟೂರು. (ಪಿತ) (0೦೦ ಪ್ರತಗಚು) 


[4 Won — 5 
RNI No. KARBIL/2001/47147 ಔಷ 4 [| 


ತಿಕ ಶಳ೪ಜಪತ್ರಿ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಲೇಪ ರಾಜ್ಯ ಪಪ್ತದೆ 


ಭಾಗ-೩ ಬೆಂಗಜೂರು, ಶನಿವಾರ, ಜನವಲಿ ೨೦, ೨೦೧೮ (ಪುಷ್ಯ ೩೦, ಶಕ ವರ್ಷ ೧೯೩೯) ನಂ. ೧೧೮ 
Part-IVA Bengaluru, Saturday, January 20, 2018 (Pushya 30, Shaka Varsha 1939) No. 118 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 15 ಸೇವನೆ 2017, ಬೆಂಗಳೂರು, ದಿನಾಂಕ:16.12.2017 


ಕರ್ನಾಟಕ ಸಿವಿಲ್‌ ಸೇವಾ (ಕಂಪ್ಯೂಟರ್‌ ಸಾಕ್ಷರತಾ ಪರೀಕ್ಷೆ) ನಿಯಮಗಳು, 2012, ಇದನ್ನು ಮತ್ತಷ್ಟು ತಿದ್ದುಪಡಿ 
ಮಾಡುವುದಕ್ಕೆ ದಿನಾಂಕ: 05.07.2017ರ ಅಧಿಸೂಚನೆ ಸಂಖ್ಯೆ: ಸಿಆಸುಇ 15 ಸೇವನೆ 2017 ರಲ್ಲಿ ಪ್ರಕಟಿಸಿರುವ ಈ 
ಮುಂದಿನ ನಿಯಮಗಳ ಕರಡನ್ನು ಅಧಿಕೃತ ರಾಜ್ಯಪತ್ರದಲ್ಲಿ ಇದರ ಪ್ರಕಟಣೆಯ ದಿನಾಂಕದಿಂದ 15 ದಿನಗಳೊಳಗಾಗಿ 
ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲ ವ್ಯಕ್ತಿಗಳಿಂದ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ನಾನಿಸಿ 
ದಿನಾಂಕ:27.07.2017ರ ಕರ್ನಾಟಕ ರಾಜ್ಯಪತ್ರದ ಭಾಗ V-ಸA ರಲ್ಲಿ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳ ಅಧಿನಿಯಮ, 
1978 (1990ರ ಕರ್ನಾಟಕ ಅಧಿನಿಯಮ 14)ರ 3ನೇ ಪ್ರಕರಣದ (2)ನೇ ಉಪ ಪ್ರಕರಣದ (ಎ) ಖಂಡವನ್ನು ಪ್ರಕರಣ 
8ರೊಂದಿಗೆ ಓದಿಕೊಂಡು ಅದರಲ್ಲಿ ಅಗತ್ಯಪಡಿಸಲಾದಂತೆ ಪ್ರಕಟಿಸಲಾಗಿರುವುದರಿಂದ; 

ಸದರಿ ರಾಜ್ಯಪತ್ರವನ್ನು ದಿನಾಂಕ:27.07.2017ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಮತ್ತು ಸದರಿ ಕರಡಿನ ಬಗ್ಗೆ ಆಕ್ಷೇಪಣೆ/ಸಲಹೆಗಳು ಸ್ಟೀಕೃತವಾಗಿದ್ದು ಅವುಗಳನ್ನು ರಾಜ್ಯ ಸರ್ಕಾರವು 
ಪರಿಗಣಿಸಿರುವುದರಿಂದ ; 

ಈಗ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳ ಅಧಿನಿಯಮ, 1978 (1990 ರ ಕರ್ನಾಟಕ ಅಧಿನಿಯಮ, 14)ರ 
3ನೇ ಪ್ರಕರಣದ (1)ನೇ ಉಪ ಪ್ರಕರಣವನ್ನು 8ನೇ ಪ್ರಕರಣದೊಂದಿಗೆ ಓದಿಕೊಂಡಂತೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ನಿಯಮಗಳನ್ನು ರಚಿಸುತ್ತದೆ, ಎಂದರೆ:- 

ನಿಯಮಗಳು 


1. ಶೀರ್ಷಿಕೆ ಮತ್ತು ಪ್ರಾರಂಭ:- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವಾ (ಕಂಪ್ಯೂಟರ್‌ ಸಾಕ್ಷರತಾ 
ಪರೀಕ್ಷೆ) (ತಿದ್ದುಪಡಿ) ನಿಯಮಗಳು, 2017 ಎಂದು ಕರೆಯತಕ್ಕದ್ದು, 


(2) ಈ ನಿಯಮಗಳು ದಿನಾಂಕ: 22.03.2012ರಿಂದ ಜಾರಿಗೆ ಬಂದಿವೆಯೆಂದು ಭಾವಿಸತಕ್ಕದ್ದು. 
2. ನಿಯಮ 2ಕ್ಕೆ ತಿದ್ದುಪಡಿ:- ಕರ್ನಾಟಕ ಸಿವಿಲ್‌ ಸೇವಾ (ಕಂಪೂಟರ್‌ ಸಾಕ್ಷರತಾ ಪರೀಕ್ಷೆ) ನಿಯಮಗಳು, 
2012ರ ನಿಯಮ 2ರಲ್ಲಿ, 


2 

(ಎ) “ಸರ್ಕಾರವು ನಿಗದಿಪಡಿಸಿರುವ ಕಂಪ್ಯೂಟರ್‌ ಸಾಕ್ಷರತಾ ಪರೀಕ್ಷೆಯನ್ನು” 
ಎಂಬ ಪದಗಳ ನಂತರ “ಶೇಕಡಾ 50 ಅಂಕಗಳಿಗೆ ಕಡಿಮೆ ಇಲ್ಲದಂತೆ 
ಪಡೆದು” ಎಂಬ ಪದಗಳನ್ನು ಸೇರಿಸತಕ್ಕದ್ದು. 

(ಬಿ) “ಐದು ವರ್ಷಗಳ” ಎಂಬ ಪದಗಳ ಬದಲಿಗೆ “ಎಂಟು ವರ್ಷಗಳ” 


ಎಂಬ ಪದಗಳನ್ನು ಪ್ರತಿಸ್ಥಾಖಸತಕ್ಕದ್ದು. 


3. ನಿಯಮ 3ಕ್ಕೆ ತಿದ್ದುಪಡಿ:- ಸದರಿ ನಿಯಮಗಳ ನಿಯಮ 3 ರಲ್ಲಿ ,- 
(ಎ) ಉಪ ನಿಯಮ (1ರಲ್ಲಿ,- 


(1) “ಐದು ವರ್ಷಗಳ” ಎಂಬ ಪದಗಳ ಬದಲಿಗೆ “ಎಂಟು ವರ್ಷಗಳ” 
ಎಂಬ ಪದಗಳನ್ನು ಪ್ರತಿಸ್ಥಾಪಿಸತಕ್ಕದ್ದು. 


(1) “ಆರು ವರ್ಷಗಳ” ಎಂಬ ಪದಗಳ ಬದಲಿಗೆ “ಒಂಭತ್ತು ವರ್ಷಗಳ” 
ಎಂಬ ಪದಗಳನ್ನು ಪ್ರತಿಸ್ಥಾಪಿಸತಕ್ಕದ್ದು. 


(ಬಿ) ಉಪ ನಿಯಮ (2)ರಲ್ಲಿ,- “ಐದು ವರ್ಷಗಳ” ಎಂಬ ಪದಗಳ ಬದಲಿಗೆ 
“ಎಂಟು ವರ್ಷಗಳ” ಎಂಬ ಪದಗಳನ್ನು ಪ್ರತಿಸ್ಥಾಪಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಗಾಯತ್ರಿ, ಎಂ.ಆರ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಸೇವಾ ನಿಯಮಗಳು-1) 


ಸರ್ಕಾಲ ಮುದ್ರಣಾಲಯ, ವಿಕಾಸ ಸೌಧ ಪಟಪ, ಬೆಂಗಚೂರು. (ಪಿ7) ಪ್ರತಿಗಳು: 1೦೦೦ 


್ರಿಮಬಂನು —b 


RNI No. KARBIL/2001/47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಏಶೇಷ ರಾಜ್ಯ ಪತ್ರವ 
ಪೆಂಗಟೂರು.. ಫೆಬ್ರವರಿ ೧೫, ೨೦೧೬ (ಮಾಫ ೨೮, ಪಪ ವಷ್ಷ ೧೯೩೨) 
Monday, lewd 15, 201 6 (Magha 26, 26, pes u Varsha 1937) Wi 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಸುತ್ತೋಲೆ 
ಸಂಖ್ಯೆ: ಸಿಆಸುಇ 96 ಸೇವನೆ 29015, ಬೆಂಗಳೂರು, ದಿನಾಂಕ: 15.02.2016 


ವಿಷಯ : ಕಂಪ್ಯೂಟರ್‌ ಸಾಕ್ಷರತಾ ಪರೀಕ್ಷೆಗೆ ಹಾಜರಾಗುವ ಅಧಿಕಾರಿ/ನೌಕರರಿಗೆ ಓ.ಓ.ಡಿ. ನೀಡುವ ಬಗ್ಗೆ 
ಸ್ಪಷ್ಟೀಕರಣ. 


ಊಲ್ಲೇಖ : ಅಧಿಸೂಚನೆ ಸಂಖ್ಯೆ ಸಿ.ಆ.ಸು.ಇ. 43 ಸೇವನೆ 2008 ದಿನಾಂಕ: 07.03.2012 


ಕರ್ನಾಟಕ ಸಿವಿಲ್‌ ಸೇವಾ (ಕಂಪ್ಯೂಟರ್‌ ಸಾಕ್ಷರತಾ ಪರೀಕ್ಷೆ) ನಿಯಮಗಳು, 2012 ರನ್ವಯ ಕೆಲವೊಂದು 
ಹುದ್ದೆಗಳನ್ನು ಹೊರತುಪಡಿಸಿ ಉಳಿದ ನೌಕರರು/ಅಧಿಕಾರಿಗಳು ಕಂಪ್ಯೂಟರ್‌ ಸಾಕ್ಷರತಾ ಪರೀಕ್ಷೆ ಪಾಸು ಮಾಡುವುದು 
ಕಡ್ಡಾಯವಾಗಿರುತ್ತದೆ. 


ಸದರಿ ಪರೀಕ್ಷೆಯನ್ನು ನಡೆಸುವ ಜವಾಬ್ದಾರಿಯನ್ನು ಕಿಯೋನಿಕ್ಸ್‌ ಸಂಸ್ಥೆಗೆ ವಹಿಸಲಾಗಿದೆ. ಈ ಪರೀಕ್ಷೆಗಳು ಎಲ್ಲಾ 
ಜಿಲ್ಲಾ ಕೇಂದಗಳಲ್ಲಿ ನಡೆಯುತ್ತವೆ. ಆದುದರಿಂದ, ಸದರಿ ಪರೀಕ್ಷೆಗೆ ಹಾಜರಾಗುವ ಅಧಿಕಾರಿ/ನೌಕರರು ತಮ್ಮ ಇಲಾಖೆಯ 
ಮೇಲಾಧಿಕಾರಿಗಳಿಂದ ಅನುಮತಿ ಪಡೆದು ಪರೀಕ್ಷೆಗೆ ಹಾಜರಾದ ದಿನಾಂಕದಂದು ಇಲಾಖಾ ಪರೀಕ್ಷೆಗಳಿಗಿರುವಂತೆ ಓ.ಓ.ಡಿ. 
(ಅನ್ಯ ಕಾರ್ಯ ನಿಮಿತ್ತ) ಎಂದು ಪರಿಗಣಿಸಬೇಕೀ ಎಂದು ಸ್ಪಷ್ಟೀಕರಣ ನೀಡುವಂತೆ ಹಲವು ಇಲಾಖೆಗಳು ಕೋರುತ್ತಿವೆ. 


ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಯ ನಿಯಮ 8 (15) (ಈ) ರಲ್ಲಿನ ಅವಕಾಶವನ್ನು ಕರ್ನಾಟಕ 
ನಾಗರಿಕ ಸೇವಾ ನಿಯಮಾವಳಿಯ ನಿಯಮ 132 ಮತ್ತು 134ಎ ರೊಂದಿಗೆ ಓದಲಾದ ರೀತ್ಯ ಅದರಲ್ಲಿ ತಿಳಿಸಿರುವ 
ಅವಕಾಶಗಳಿಗೆ ಸೀಮಿತಗೊಳಿಸಿ ಕಂಪ್ಯೂಟರ್‌ ಸಾಕ್ಷರತಾ ಪರೀಕ್ಷೆಗೆ ಹಾಜರಾಗುವ ನೌಕರರು/ಅಧಿಕಾರಿಗಳು ಕರ್ತವ್ಯದ 
ಮೇಲಿರುವರೆಂದೇ ಪರಿಗಣಿಸಬಹುದು ಎಂದು ಈ ಮೂಲಕ ತಿಳಿಸಿದೆ. 


ಗಾಯತ್ರಿ ಎಂ.ಆರ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಸೇವಾ ನಿಯಮಗಳು-1) 


ಪರ್ತಾಲಿ ಮುದ್ರಣಾಲಯ, ವಿಕಾಸ ಸೌಧ ಫಟಈ, ಬೆಂಗಲೂರು. (ಪಿ7)10೦ ಪ್ರಗಟು) 


RNI No. KARBIL/2001/47147 (9 ನುಬಂಗಣಾ 


ಕರ್ನಾಟಕ ರಾಜಪತ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪಪ್ರಕೆ 


ವರ್ಷ ೧೯೩೮) 


ಸುತ್ತೋಲೆ 
ಸಂಖ್ಯೆ: ಸಿಆಸುಇ 95 ಸೇವನೆ 2016, ಬೆಂಗಳೂರು, ದಿನಾಂಕ: 23.01.2017 


ವಿಷಯ: ಕಂಪ್ಯೂಟರ್‌ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರೋತ್ಲಾಹಧನ ನೀಡುವ ಬಗ್ಗೆ. 
ಉಲ್ಲೇಖ: 1) ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಆಸುಇ 43 ಸೇವನೆ 2008, ದಿನಾಂಕ: 07.03.2012 
2) ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆಇ 876 ಸೇ-1/2016, ದಿನಾಂಕ:17.12.2016 


ಮೇಲೆ ಉಲ್ಲೇಖಿಸಿರುವ ದಿನಾಂಕ: 07.03.2012ರ ಅಧಿಸೂಚನೆಯಲ್ಲಿ ಕಂಪ್ಯೂಟರ್‌ ಸಾಕ್ಷರತಾ ಪರೀಕ್ಷೆಯಲ್ಲಿ 
ಉತ್ತೀರ್ಣರಾದ ಎಲ್ಲಾ ಸರ್ಕಾರಿ ನೌಕರರಿಗೆ ರೂ.5,000/- ಗಳ (ಐದು ಸಾವಿರ ರೂಪಾಯಿಗಳು) ಪ್ರೋತ್ಸಾಹ ಧನವನ್ನು 
ನೀಡಬೇಕೆಂದು ತಿಳಿಸಲಾಗಿದೆ. ಈ ಪ್ರೋತ್ಸಾಹಧನವನ್ನು ಉಲ್ಲೇಖ (2)ರಲ್ಲಿರುವ ಆರ್ಥಿಕ ಇಲಾಖೆಯ ದಿನಾಂಕ:17.12.2016ರ 
ಅನಧಿಕೃತ ಟಿಪಣಿಯಲ್ಲಿ ನೀಡಲಾಗಿರುವ ಸೂಚನೆಯನ್ವಯ ಸರ್ಕಾರಿ ನೌಕರರು ವೇತನ ಪಡೆಯುವ ಲೆಕ್ಕಶೀರ್ಷಿಕೆಯಡಿಯ 


ಬ ಕು 


“Subsidiary expenses” ಉಪ ಲೆಕ್ಕಶೀರ್ಷಿಕೆಯಲ್ಲಿ ಭರಿಸಬಹುದಾಗಿದೆ. 

ಕಂಪ್ಯೂಟರ್‌ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಸಿಬ್ಬಂದಿ ಕಂಪ್ಯೂಟರ್‌ನಿಂದ ಡೌನ್‌ಲೋಡ್‌ ಮಾಡಲ್ಪಟ್ಟ 
ಹಾಗೂ ಯಾವುದೇ ದೃಢೀಕರಣ ಅಥವಾ ಸಹಿ ಹೊಂದಿರದ ಅಂಕಪಟ್ಟಿಯನ್ನು ಲಗತ್ತಿಸಿ ಪ್ರೋತ್ಸಾಹಧನ ಪಾವತಿಸಲು 
ಕೋರಿಕೆಗಳನ್ನು ಸಲ್ಲಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. 

ಕಂಪ್ಯೂಟರ್‌ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಸರ್ಕಾರಿ ನೌಕರರಿಗೆ ಸರ್ಕಾರದಿಂದ ನೀಡಲ್ಪಡುವ ಪ್ರಮಾಣ 
ಪತ್ರದ ನಮೂನೆಯನ್ನು ಅಂತಿಮಗೊಳಿಸುವ ಹಾಗೂ ಸದರಿ ಪ್ರಮಾಣ ಪತ್ರವನ್ನು ಸರ್ಕಾರದ ಪರವಾಗಿ ನೀಡುವ ಏಜೆನ್ಸಿಯನ್ನು 
ಗುರುತಿಸುವ ವಿಷಯವು ಇನ್ನೂ ಪರಿಶೀಲನೆಯಲ್ಲಿರುತ್ತದೆ. ಈ ವಿಷಯವು ಅಂತಿಮಗೊಳ್ಳುವವರೆಗೆ ಅನಧಿಕೃತ ಕಾಗದ ಪತ್ರಗಳ 
ಆಧಾರದ ಮೇಲೆ ರೂ.5,000/-ಗಳ ಪ್ರೋತ್ಲಾಹ ಧನವನ್ನು ಪಾವತಿ ಮಾಡುವ ಯಾವುದೇ ಪ್ರಸ್ತಾವನೆಯನ್ನು 
ಪರಿಶೀಲಿಸದಿರುವಂತೆ, ಮಂಜೂರು ಮಾಡದಿರುವಂತೆ ಹಾಗೂ ಡ್ರಾ ಮಾಡಿ ಪಾವತಿಸದಿರುವಂತೆ ತಿಳಿಸಲಾಗಿದೆ. 

ಮೇಲ್ಕಂಡ ಸೂಚನೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ರಾಜ್ಯದ ಎಲ್ಲಾ ಇಲಾಖೆಗಳಿಗೆ ಈ ಮೂಲಕ ಸೂಚಿಸಲಾಗಿದೆ. 


ಗಾಯತ್ರಿ ಎಂ.ಆರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಸೇವಾ ನಿಯಮಗಳು-1) 


ಪರ್ತಾಲಿ ಮುದ್ರಣಾಲಯ, ವಿಕಾಸ ಪೌಧ ಫಟಕ, ಪೆಂಗಜೂರು. (ಪಿ7) 10೦೦ ಪ್ರತಗಚು 


ಸೂರು, ದಿಪಾ೦ಕ: 03.01.2018. 


ಕರತಾ 
xy 


ಸದೆ 


ಟರ್‌ ಸಾ 


[) 


~~ 
ಉಳಿದ ಪೌಕರರು! 


() 


ಖಃ 


ವ 
ನಜದ 
ಷ್‌ 


53 


ಮ 


ಾಂಕ: 07.03.2012 


A) 


ಧಿ 
ದಿ 


ಉಲ 
ಉಲ್ರೇಖ: ಅ 


ಕರ್ನಾಟಕ ಸಿವಿಲ್‌ ಸೇವಾ (ಕಂ 


ಭಧ 


ಅಧಿಕಾರಿ? 


py 


ಪಡಿ; 


ko] 


1 


ನ್‌ 


I) 


ಖಿ 


ಲ್ರ. 


ನಿಯಮಗಳ 


3 


ಲ 


೯ಬಿ: 


ಸ 


) 


p 
_ 
[1 
HB 
ky) 


ಡುವುದು 


J 


ಲ 


ಮಗಳು 


pO 


W 
ಬಿ 
3 
IW 
le 
( 
Ye 
KY 
[€; 


9 


[3 


WL 


[ 


PMH WNT 


ಪ ಪ್ರಭಾಪ ಮಹಾಲೆ 


ಪಾಲರು (ಜಿಹಎಸ್‌ಎಸ್‌ಎ)/ಗ(ಇ೬ಆರ್‌ಎಸ್‌-ಎ)ಿ (ಎಟ). 
ರ್ಕಾರದ ಮುಖ್ಯ ಕಾರ್ಯದರ್ಶಿಯವರು. pS x 

ರ್ಕಾರದ ಅಪರ" ಮುಖ್ಯ ಕಾರ್ಯದರ್ಶಿಯವರು. 

ರ್ಕಾರದೆ ಅಪರ ಮುಖ್ಯ ಕಾರ್ಯದರ್ಶಿಯವರು ಹಾಗೂ ಅಭಿವೃದ್ಧಿ ಆಯುಕ್ತರು. 


ಸ 
2 
ಸು 
i 
ಸು 


ಮು. ಮುಖ್ಯಮಂತ್ರಿಯವರ ಪ್ರಧಾನ ಕಾರ್ಯ: 'ದರ್ಶಿಗಳು. 

ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಯವರು. 

ಎಲ್ಲಾ ಇಲಾಖಾ ಮುಖ್ಯಸ್ಥ ಸರು /ಎಲ್ಲಾ ಜಿಲ್ಲಾಧಿಕಾರಿಗಳು! ಜಿಲ್ಲಾ ಪಂಚಾಯೆತ್‌ಗಳ ಮುಖ್ಯ 
ಕಾರ್ಯನಿರ್ವಾಹಕೆ ಅಧಿಕಾರಿಗಳು. 

*ಮಹಾ ನಿಬಂಧಕರು. ಕರ್ನಾಟಕ ಉಚ್ಛ ನ್ಯಾಯಾಲಯ. ಬೆಂಗಳೂರು. 


- *ನಿಬಂಧಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು. 
. *ನಿಬಂಧಕರು, ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ, ಕಂದಾಯ ಭವನ, ಕೆ.ಜಿ.ರಸ್ತೆ 


ಬೆಂಗಳೂರು. 


. *ಕಾರ್ಯದರ್ಶಿ, ಕರ್ನಾಟಕ ಲೋಕಸೇವಾ ಆಯೋಗ. ಬೆಂಗಳೂರು. 

. *ಕಾರ್ಯದರ್ಶಿ, ಕರ್ನಾಟಕ ವಿಧಾನ ಸಭೆ/ಪರಿಷತ್ತು ಬೆಂಗಳೂರು. 

. ಎಲ್ಲಾ ಸಚಿವರ/ರಾಜ್ಯ ಸಚಿವರ ಆಪ್ತ ಕಾರ್ಯದರ್ಶಿಗಳು 

. ಅಧ್ಯಕ್ಷರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಬೆಂಗಳೂರು. , ' 
. ಸರ್ಕಾರದ ಎಲ್ಲಾ ಏತೇಷಪಕಜಂಟೆಗಳವ ಪ/ಅಧೀನ ಕಾರ್ಯದರ್ಶಿಗಳು 
. ಸಚಿವಾಲಯದ ಎಲ್ಲಾ ಶಾಖೆಗಳು 


pt 


. ಸಚಿವ ಸಂಪುಟ ಶಾಖೆ 


ರ್ಕಾರದ ಎಲ್ಲಾ ಅಪರ "ಮುಖ್ಯ ಕಾರ್ಯದರ್ಶಿಗಳು/ಪ್ರಧಾನ ಕಾರ್ಯದರ್ಶಿಗಳುಗಾರ್ಯ ರ್ಶಿಗೆ 


ಕರ್ನಾಟಕ ಸರ್ಕಾರ 


ಸಂಖೆ: ಸಿಆಸುಇ 66 ಸೇವನೆ 2018 ಕರ್ನಾಟಕ ಸರ್ಕಾರದ ಸಜೆವಾಲಯ, 
» ನ 


ವಿಲ್‌ ಸೇವಾ (ಕಂಪ್ಯೂಟರ್‌ 
) 
ಪ್ರದತವಾದ ಅಧಿಕಾರವನ್ನು 
ಣೆ ಇಲಾಖೆಗೆ ಸಂಬಂಧಿಸಿದ 
ದ ವಿನಾಯಿತಿ ನೀಡಿ ಆಧಿ 


ಜಾ ಹೆಣ೧ನಾವ್‌ 
ಬಡ್ತಿ ಹೊಂದಿದ 
pe 
ಹಿರಿಯ ಆಫ್‌ಸೆಟ್‌ 
ಪ್ರೋಸಸ್‌ ಆಪರೇಟರ್‌. ಹಿರಿಯ 
ಸೀನಿಯರ್‌ ಫ್ಲೇಟ್‌ ಮೇಕರ್‌. ಹಿರಿಯ ಯಂತ್ರ' ಚಾಲಕರು. ಮುಖ್ಯ ಸಮಯ 


ಪಾಲಕರು, ಹೆಡ್‌ ಕ್ಯಾಸ್ತರ್‌, ಆಫ್‌ಸೆಟ್‌ ಮುದ್ರಕರು. ವೈರ್‌ಮೆನ್‌. ಮೆಕಾನಿಕ್‌. 
ಹೆಡ್‌ ಕಾರ್ಪೆಂಟರ್‌. ಸೀನೆಯರ್‌ ಕಾರ್ಪೆಂಟರ್‌, ಕ್ಯಾಸ್ಟರ್‌. ಯಂತ್ರ ಚಾಲಕರು. 
ಕಾರ್ಪೆಂಟರ್‌, ಪ್ಲೇಟ್‌ ಮೇಕರ್‌. ಸಮಯ ಪಾಲಕರು, 'ರಬರ್‌ ಸ್ಥಾಂಪ್‌ ಕ್ಯಾಸ್ಟರ್‌. 
ಅಸಿಸೆಂಟ್‌ ಮೆಕಾನಿಕ್‌, ಅಕ್ಷರ ಸಂಯೋಜಕರು. ಬೈಂಡರ್‌. ಸಹಾಯಕ ಅಫ್‌ಸೆಟ್‌ 


ಮುದ್ರಕರು. ಹೆಡ್‌ ಪ್ಯಾಕರ್‌.” 


ಕರ್ನಾಟಕ ರಾಜ್ಯಪಾಲ ಆದೇಶಾಮಸಾರ 


ಸರ್ಕಾರದ ಅಧೀನ ಕಾರ್ಯದರ್ಶಿ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
ವಿಯಮ ಗಳು -1) 


ಭ.(ನೇವಾ ನಿಯಮ 


ಸಂಕಲನಕಾರರು. ಕರ್ನಾಟಕ ರಾಜಪತ್ರ್ತ ಇವರಿಗೆ - ಇದನ್ನು ವಿಶೇಷ ರಾಜ್ಯಪತ್ರದಲ್ಲಿ ಪಕಟಿಸಿ ಅದರ 100 
ಲ, $ ಪ್ರ 

ಪ್ರತಿಗಳನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು-ಬಿ)ಗೆ ಕಳುಹಿಸಿಕೊಡಲು 

ಸ ಭ್‌ 

ಕೋರಿದೆ 

ಪ್ರತಿ: 


ರು (ಜಿಷಿಎಸ್‌ಎಸ್‌ಎ)/ಗಇಷ&ಆರ್‌ ಎಸ್‌-ಎ) ಕರ್ನಾಟಕ. ಹೊಸ ಕಟಡ. 


ಳೂರು-560001. 


ಹ 


ಪ್ರಧಾನ ಮಹಾಲೇಖಪಾಲರು (ಎ೩). ಕರ್ನಾಟಕ. 


೯ರದ ಅಪರ ಮುವಖ್ಲಿ ಕಾರ್ಯದರ್ಶಿಯವರು ಹಾಗೂ ಅಭಿವೃದ್ಧಿ ಆಯು 
ಅ - Ea 
ವ 


- ಬೆಂಗಳೂರು. 


ಕಾರ್ಯದರ್ಶಿ. ಕರ್ನಾಟಕ ಲೋಕಸೇವಾ 


ಾರ್ಯದರ್ಶಿ. ಕರ್ನಾಟಕ. ವಿಧಾಪ ಸಭೆ/ಪರಿಷತ್ತು 
ಎಲ್ಲಾ ಸಚಿವರ/ರಾಜ್ನ ಸಚಿವರ ಆಪ್ಪ ಕಾರ್ಯದರ್ಶಿ 


ಯೋ 


ಅದ್ರಕ್ಷರು. ರ್ನಾಟಕ ರಾಜ್ಯ ಸರ್ಕಾರಿ ವೌಕರರ ಸಂ 
gy 


ಾ ವಿಶೇಷ/ಅಪರ/ಜಂಟಿ/ಉಪ!ಆಿ 


( 


\, 


, ಬೆಂಗಳೂರು. 


0 
ಜಿ 
[9] 
ಪ 
A 
f 


\ev 
ವ ಕಾರ್ಯದರ್ಶಿಗಳು 


ಧೀ 


